ಕರ್ನಾಟಕ ವಿಧಾನ ಪರಿಷತು 9 


ಪ್ರಕರಣಗಳಲ್ಲಿ ಸರ್ಕಾರದಿಂದ ನೀಡುತ್ತಿರುವ 
ಪರಿಹಾರದ ಪ್ರಮಾಣ ಷ್ಟು: ಇದುವರೆಗೆ 
ಮೇಲ್ಕಂಡ ಎಲ್ಲಾ ಪ್ರಕರಣಗಳಲ್ಲಿ ರೈತರಿಗೆ 
ಪರಿಹಾರ ಧನ ಮಂಜೂರು. ಮಾಡಿ ವಿತರಣೆ 
ಮಾಡಲಾಗಿದೆಯೇ? i 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 885(970) 
« ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
ಸಧನ್ಯರು ಹಸವ (ಹಫೀಯ ಸಂಸ್ಥೆಗಳ ಕೇತು) 
ಉತ್ತರಿಸುಷಔಿನಾಂಕ 20.09.2021 
ಮಾನ್ಯ ಅರಣ್ಯ, ಆಹಾರ`ಮತ್ತು ನಾಗರಿಕ ಸರಬರಾಜು 
ಉತ್ತನಿಸುವವತು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು 
ರ ಪ್ರಶ್ನೆ ಉತ್ತರ | 
' ಅ | ಮೈಸೂರು ಮತ್ತು ಚಾಮರಾಜನಗರ ಮೈಸೂರು ಮತ್ತು ಚಾಮರಾಜನಗರ 
ಜಿಲ್ಲೆಗಳಲ್ಲಿ ವನ್ಯಜೀವಿಗಳು ಊರಿಗೆ. | ಜಿಲ್ಲೆಗಳಲ್ಲಿ ಕಳೆದ ಒಂದು ವರ್ಷದಲ್ಲಿ “ಇ-ಪರಿಹಾರ" 
ಹೊಲಗದ್ಮೆಗಳಿಗೆ ನುಗ್ಗಿ ರೈತರ | ತಂತ್ರಾಂಶದಲ್ಲಿ ಸ್ವೀಕೃತವಾದ 'ವನ್ಯಜೀವಿಗಳಿಂದ 
ಜಾನುವಾರುಗಳನ್ನು (ಹಸು, ಆಡು, ಕುರಿ ಸಾಕುಪ್ರಾಣಿ ಪ್ರಾಣಹಾವಿ ವಿವರ ಈ ಕೆಳಕಂಡಂತಿದೆ- 
ಇತ್ಯಾದಿ ಬೇಟೆಯಾಡಿ ಸಾಯಿಸುತ್ತಿರುವೆ 
ಪುಕರಣಗಳು ಹೆಚ್ಚಾಗುತ್ತಿರುವುದು ಗಮನಕ್ಕೆ (ಕ. 7 ರ ಸಾತುಪ್ರಾಣಿ ಹತ್ತೆ ಪ್ರಕರಣ 
ಬಂದಿದೆಯೇ; ಕಳೆದ ಒಂದು ವರ್ಷದಲ್ಲಿ || ಸಂ 'ಚಾಮರಾಜನಗರೆ | ಮೈಸೂರು 
ಎರಡು ಜಿಲ್ಲೆಗಳಲ್ಲಿ ಎಷ್ಟು ಪ್ರಕರಣಗಳು | 1 2020-21 246 490 
ವರದಿಯಾಗಿದೆ; ಸಾವಿಗೀಡಾದ ||2 2021-22 133 | 230 
ಜಾನುಖಾರುಗಳ ಸಂಖ್ಯೆ ಎಷ್ಟು; ' ನ 2 
ಆ | ವಷ್ಯಜೀವಿಗಳಿಂದ ನ ಜಾಸುವಾರು ಹತ್ಯೆ ವಸ್ಯಪಾಣಿಗಳ ದಾಳಿಯಿಂದ ಉಂಟಾಗುವ 


ಸಾಕುಪ್ರಾಣಿ ಹತ್ಯೆ ಪ್ರಕರಣಗಳಲ್ಲಿ. ಸರ್ಕಾರದ' ಆದೇಶ 
ಸಂಖ್ಯೇ  ಅಪಜೀ-109-ಎಘ್‌ಎಪಿ-2014 ದಿನಾಂಕ: 
13/08/2014ರನ್ಮಯ ಕುರಿ ಮೇಕೆ ಮೃತಪಟ್ಟಲ್ಲಿ 
ರೂ5000/-ಗಳ ದಯಾತ್ಮಕ ಧಸವನ್ನು 
ಪಾವತಿಸಲಾಗುತ್ತದೆ. } 


ವನ್ಯಪ್ರಾಣಿ ದಾಳಿಯಿಂದ . ಹಸು, ಎತ್ತು, ಎಮ್ಮೆ 
ಮತ್ತು ಕೋಣ" ಮೃತಹಟ್ಟಲ್ಲಿ ಸರ್ಕಾಠದ ಆದೇಶ ಸಂಖ್ಯೆ: 


|] ಅಪಜೀ 144 ಐಫ್‌ಎಪಿ. 2020, ದಿನಾ೦ಕ: 20,04.2021ರಬನ್ವಯ 


ಏಸ್‌.ಡಿ.ಆರ್‌;ಐಷ್‌ (State Disaster Reponse Fund) ರಲ್ಲಿನ 


'ಪೆರೆಗಳಂತೆ. 2021-22ಸೇ ಸಾಲಿನಿಂದ ಜಾರಿಗೆ ಬರುಷಂತೆ 


ರೊ.30,000/-ಗೆಳ ಗರಿಷ್ಠ ಮೊತ್ತದ ದಯಾತ್ಮಕ ಧನವನ್ನು 
ಪಾಪತಿಸಲಾಗುತ್ತಿದೆ. 


ಕಳೆದ : ಒಂದು ವರ್ಷದಲ್ಲಿ ವನ್ಯ ಪ್ರಾಣಿಗಳ 
ಹಾವಳಿಯಿಂದ ಉಂಟಾಗುವ ಹಾನಿ ಪ್ರಕರಣಗಳಿಗೆ 


ದಯಾತ ಕ ಧನ ಪಾವತಿಸಲು ಅರ್ಜಿಗಳನ್ನು 
ಕೆಡ್ನಾಯವಾಗಿ : “ಇ-ಪರಿಹಾರ” ತಂತ್ರಾಂಶದಲ್ಲಿ 
ಸ್ವೀಕರಿಸಲಾಗುತ್ತಿದ್ದ, ಈ ರೀತಿ ಸ್ವೀಕೃತವಾದ 


ಪ್ರಕರಣಗಳಿಗೆ ಕೂಡಲೇ ನಿಯಮಾನುಸಾರ ಪರಿಶೀಲಿಸಿ, 
ದಯಾತ್ಮಕ ಧನವನ್ನು ಪಾವತಿಸಲಾಗಿದೆ. 


ಸ೦ಖ್ಯೆ: ಅಪಜೀ 187 ಎಫ್‌ಡಬ್ಲೂೂಟಬಲ್‌ 2021 


4 (ಉಮೇಶ್‌ ಜ್ಞ ಕ 
ಅರಣ್ಯ, ಆಹಾರ, ನಾಗರಿಕ ಸಧಚರಾಜು ಮತ್ತು 
ಗ್ರಾಹಕರ ವ್ಯವಹಾಖೆಗೆಳ ಸಚಿವರು 


